RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೧೧, ೨೦೧೩ (ಚೈತ್ರ ೨೧, ಶಕ ವರ್ಷ ೧೯೩೫) ಸಂಚಿಕೆ ೧೫ 
Volume 148 Bangalore, Thursday, April 11, 2013 (Chaithra 21, Shaka Varsha 1935) Issue 15 
ಭಾಗ ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಕುಂದಾಪುರ ಪುರಸಭಾ ಕಾರ್ಯಾಲಯ, ಕುಂದಾಪುರ, ಉಡುಪಿ ಜಿಲ್ಲೆ, 
ಕರಡು ಅಧಿಸೂಚನೆ 
ಕುಂಪುಸ.ಡಿ.ಸಿಆರ್‌.ನಂ/240/2012-13 ದಿನಾಂಕ:12-02-2013 


ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಈ ಪುರಸಭೆಯ ಕರ್ನಾಟಕ ಪುರಸಭೆಗಳ 
ಅಧಿನಿಯಮ 1964ರ ಸೆಕ್ಷನ್‌ 324ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ ಪುರಸಭೆಯ ನಿರ್ಣಯ ಸಂಖ್ಯೆ146 ದಿನಾಂಕ 12-02-2013ರಂತೆ ಕಟ್ಟಡಗಳ ರಚನೆ 
ಪರವಾನಿಗೆ ಶುಲ್ಕವನ್ನು ಈ ಕೆಳಗಿನಂತೆ ಪರಿಷ್ಕರಿಸಲು ತೀರ್ಮಾನಿಸಿರುತ್ತದೆ. ಈ ಅಧಿಸೂಚನೆಯು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ 
30 ದಿನಗಳ ಒಳಗಾಗಿ ಯಾವುದೇ ಆಕ್ಷೇಪಣೆಗಳಿದ್ದಲ್ಲಿ, ಲಿಖಿತ ಮೂಲಕ ಈ ಕಛೇರಿಗೆ ಸಲ್ಲಿಸತಕ್ಕದ್ದು 



































ಕ್ರಸಂಖ್ಯೆ ಕಟ್ಟಡ ಸ್ವರೂಪ ವಿಸ್ತೀರ್ಣ ಪರಿಷ್ಕೃತ ಶುಲ್ಕ 
1 ವಾಸ್ತವ್ಯದ ಕಟ್ಟಡಗಳಿಗೆ 1 ಚಮೀ.ಗೆ 10.00 
2 ವಾಣಿಜ್ಯ ಕಟ್ಟಡಗಳಿಗೆ 1 ಚ.ಮೀ.ಗೆ 20.00 
3 ಕೈಗಾರಿಕಾ ಕಟ್ಟಡಗಳಿಗೆ 1 ಚ.ಮೀ.ಗೆ 15.00 
4 ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾರ್ವಜನಿಕ ಕಟ್ಟಡಗಳಿಗೆ 1 ಚ.ಮೀ.ಗೆ 8.00 
5 ಆವರಣ ಗೋಡೆ ನಿರ್ಮಾಣಕ್ಕೆ 1 ಮೀ.ಗೆ 10.00 





ಕಟ್ಟಡಗಳ ಬೈಲಾ ಮತ್ತು ಸರಕಾರವು ಕಟ್ಟಡ ರಚನೆಗೆ ಅನುಮತಿ ನೀಡುವರೇ ಉಪನಿಯಮಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಲು ನಿರ್ದೇಶನ 
ನೀಡಿರುವುದರನ್ವಯ ಈಗಿನ ಕಟ್ಟಡ ಉಪನಿಯಮಗಳೊಂದಿಗೆ ಈ ಕೆಳಗೆ ಕಾಣಿಸಿದ ಉಪನಿಯಮಗಳನ್ನು ಅಳವಡಿಸಿಕೊಳ್ಳಲು ತೀರ್ಮಾನಿಸಲಾಗಿದೆ. 


1. ಎಲ್ಲಾ ಕಟ್ಟಡಗಳಿಗೆ ನಗರ ಯೋಜನಾ ಪ್ರಾಧಿಕಾರದ ನಿಯಮ ಪ್ರಕಾರ ಸೆಟ್‌ಬ್ಯಾಕ್‌ ಬಿಡತಕ್ಕದ್ದು. 

2) ಬಹುಮಹಡಿ ಕಟ್ಟಡ ನಿರ್ಮಿಸುವಾಗ ರಾಷ್ಟೀಯ ಕಟ್ಟಡ ಕೋಡ್‌, ಉಪನಿಯಮ ಹಾಗೂ ಸರಕಾರದ ಆದೇಶದನ್ವಯ 144 ಅಂತಸ್ತುಗಳಿಗೆ 
ಮೇಲ್ಪಟ್ಟು ಅಥವಾ 15 ಮೀ. ಗಿಂತ ಮೇಲ್ಪಟ್ಟ ಎತ್ತರದ ಕಟ್ಟಡಗಳ ನಿರ್ಮಾಣಕ್ಕೆ ಅಗ್ನಿಶಾಮಕ ಇಲಾಖೆಯಿಂದ ನಿರಾಕ್ಷೇಪಣೆ ಪತ್ರವನ್ನು 
ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು. 

ಡಿ ಅಸ್‌ 

3) ಸರಕಾರಿ ಆದೇಶದನ್ವಯ ರಾಷ್ಟ್ರೀಯ ಹೆದ್ದಾರಿ ಮಧ್ಯರೇಖೆಯಿಂದ 40 ಮೀ. ರಾಜ್ಯ ಹೆದ್ದಾರಿ ಮಧ್ಯರೇಖೆಯಿಂದ 40 ಮೀ. ಮತ್ತು ಜಿಲ್ಲಾ ಮುಖ್ಯ 
ರಸ್ತೆಯ ಮಧ್ಯರೇಖೆಯಿಂದ 25 ಮೀ. ಗಳ ಅಂತರ ಬಿಟ್ಟು ಕಟ್ಟಡ ನಿರ್ಮಿಸಿಕೊಳ್ಳುವುದು. 

4) ಪುರಸಭಾ ವ್ಯಾಪ್ತಿಯಲ್ಲಿ ರಾಜ್ಯ ಹೆದ್ದಾರಿಗಳ ದಾಖಲಿತ ರಸ್ತೆ ಭೂಗಡಿಯ ಅಂಚಿನಿಂದ 6.00ಮೀ ಬಿಟ್ಟು ಕಟ್ಟಡ ನಿರ್ಮಿಸತಕ್ಕದ್ದು. 

5) ನಕ್ಷೆ ವಿನ್ಯಾಸಗಾರರಿಂದ ಭೂಕಂಪನ ಸುರಕ್ಷತಾ ಮಾರ್ಗಸೂಚಿಯಂತೆ ಎನ್‌.ಬಿ.ಸಿ ಕೋಡ್‌ ಮತ್ತು ಐ.ಎಸ್‌ ನಂ. 1893/2002 ರೀತ್ಯಾ ವಿಧಾನ 
ರೂಪಿಸಿ ಕಟ್ಟಡ ನಿರ್ಮಾಣ ಮಾಡುವ ಬಗ್ಗೆ ಪ್ರಮಾಣ ಪತ್ರ ಒದಗಿಸುವುದು. 


(೫೦೫) 


೫೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ಭಾಗ ೬ 





6) ಕರ್ನಾಟಕ ಪುರಸಭೆಗಳ (ಬಿಲ್ಲಿಂಗ್‌) ಮಾದರಿ ಬೈಲಾ 1981ರ ನಿಯಮಗಳನ್ನು ಅಳವಡಿಸುವುದು. 
7) ಕಟ್ಟಡ ಪರವಾನಗಿ ಅವಧಿಯು ಒಂದು ವರ್ಷವಾಗಿದ್ದು, ಮುಂದೆ ಒಂದು ವರ್ಷದ ನವೀಕರಣಕ್ಕೆ ಮಾತ್ರ ಅವಕಾಶವಿರುವುದು. 
8) ಕಟ್ಟಡದಲ್ಲಿ ಕಡ್ಡಾಯವಾಗಿ ಮಳೆ ನೀರಿನ ಕೊಯ್ದು ವಿಧಾನವನ್ನು ಅಳವಡಿಸುವುದು. 
9) ಕರ್ನಾಟಕ ಸರಕಾರದ ಆದೇಶ ಸಂ:8 396 NCE 2006, 0:13-11-2007ರಂತೆ ಕಟ್ಟಡಗಳಿಗೆ ಕಡ್ಡಾಯವಾಗಿ ಸೋಲಾರ್‌ ವಾಟರ್‌ ಹೀಟರ್‌ 
ಸಿಸ್ಟಮ್‌ನ್ನು ಅಳವಡಿಸತಕ್ಕದ್ದು. 
10) ಸಾಮಾನ್ಯ ನಡೆದಾರಿ ಮತ್ತು ಮಳೆ ನೀರಿನ ಹರಿಯುವಿಕೆಗೆ ಆತಂಕ ಮಾಡತಕ್ಕದ್ದಲ್ಲ. 
11) ಪರಿಶೀಲನಾ ಪ್ರಮಾಣ ಪತ್ರ ನೀಡಿರುವ ಅಧಿಕೃತ ವಿನ್ಯಾಸಗಾರರೇ ನಿರ್ಮಾಣದ ಬಗ್ಗೆ ಪೂರ್ಣ ಜವಾಬ್ದಾರರಾಗಿರುವುದು. 
ಆಡಳಿತಾಧಿಕಾರಿಗಳು 
ಪುರಸಭೆ, ಕುಂದಾಪುರ 
ಕುಂದಾಪುರ ಪುರಸಭಾ ಕಾರ್ಯಾಲಯ, ಕುಂದಾಪುರ, ಉಡುಪಿ ಜಿಲ್ಲೆ, 
ಕರಡು ಅಧಿಸೂಚನೆ 
ಕ್ರಸಂ: ಷು.ಸ.ಕುಂ/ಆ.ವಿ./ಉ.ಪ./ಪರಿಷ್ಕರಣೆ/ಸಿ.ಆರ್‌.ನಂ.210/2012-13 ದಿನಾಂಕ:12-02-2013 


ಪುರಸಭೆ ಕುಂದಾಪುರ ವ್ಯಾಪ್ತಿಯಲ್ಲಿರುವ ಉದ್ದಿಮೆಗಳ ಪರವಾನಿಗೆಯ ಶುಲ್ಕವನ್ನು 1964ನೇ ಕರ್ನಾಟಕ ಪುರಸಭೆ ಕಾಯಿದೆ 1964 ರ ಪ್ರಕರಣ 
256 ಮತ್ತು 257ರ ಪ್ರಕಾರ ಮತ್ತು 324 ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ ಪುರಸಭೆಯ ನಿರ್ಣಯ ಸಂಖ್ಯೆ ದಿನಾಂಕ 12-02-2013 ರಂತೆ 
ಈ ಕೆಳಗಿನಂತೆ ಪರಿಷ್ಕರಿಸಲು ತೀರ್ಮಾನಿಸಿರುತ್ತದೆ. 


2012-13 ನೇ ಸಾಲಿನ ಪರವಾನಿಗೆ ಶುಲ್ಕವನ್ನು ಪಾವತಿಸಲು ಬಾಕಿ ಇರುವ ಉದ್ದಿಮೆಗಳಿಗೂ ಹಾಗೂ ಹೊಸ ಪರವಾನಿಗೆಗಳಿಗೆ 
ಅನ್ವಯವಾಗುವುದು. ಈ ಉಪ ನಿಭಂದನೆಗಳು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕದಿಂದ 30 ದಿನಗಳ ಒಳಗೆ ಆಕ್ಷೇಪಣೆ/ಸಲಹೆಗಳು 
ಇದ್ದಲ್ಲಿ ಲಿಖಿತ ಮೂಲಕ ಈ ಕಛೇರಿಗೆ ಸಲ್ಲಿಸಬಹುದು. 


ಉದ್ದಿಮೆ 
ಉದ್ಯಮದ ಸ್ವರೂಪ ಪರವಾನಿಗೆ ಶುಲ್ಕ 
ರೂ. ಗಳಲ್ಲಿ 


ವಿದ್ಯುಚ್ಛಕ್ತಿ ಯಾ ವಿದ್ಯುಶಕ್ತಿಯೇತರ ಯಾವುದೇ ಶಕ್ತಿಯನ್ನು ಉಪಯೋಗಿಸಿ ನೆಡೆಸುವ ಉದ್ಯಮಗಳಿಗೆ ಚಕ್ರ 


I 
I 
111 
IV 
20 ಅಶ್ವಶಕ್ತಿ ಮೇಲ್ಪಟ್ಟು 30 ಅಶ್ವಶಕ್ತಿ ಮೀರದೆ 
ಜಾಬ್‌ ಟೈಪಿಂಗ್‌, ಆಮಂತ್ರಣ ಪತ್ರಿಕೆ, ಸ್ಟಿಕರ್‌ ಕಟ್ಟಿಂಗ್‌ ೬ ದಿನ ಪತ್ರಿಕೆ ಮಾರಾಟ 
ಟ್ರಾವೆಲಿಂಗ್‌ ಏಜೆನ್ಸಿಸ್‌, ಟ್ರಾನ್ಸ್‌ಪೋರ್ಟ್‌ ೬ ಸರ್ವಿಸ್‌ 
ಕನ್‌ಸಲ್ಲೆನ್ನಿ, ಗುತ್ತಿಗೆ ವ್ಯವಹಾರದ ಕಚೇರಿ 
™— 


VI 
I 


I 
I 


I 


ಕ್ರ 
ಸಂ 





ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


೫೦೭ 





3 


24 


25 


26 


28 


29 


34 


ಉದ್ಯಮದ ಸ್ವರೂಪ 


CEES 
CN 
ES ಕಾರ್ಪ್ಸ್‌ 
ES — 
| | ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳ ಮಾರಾಟ (ಸ್ಟೇಶನರಿ) ಸಣ್ಣದು 

| [ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳ ಮಾರಾಟ (ಸ್ಟೇಶನರಿ) ದೊಡ್ಡದು 


pr) pr) 


ees 
Tee 
Time 
Te ರಾವಾ 
ತಾನ narod we) Ra ರ ನು 
i 
ನಾ 
Te 
em 
em 
ಸಾಚಾ mes mee 
ಸಪೂಪಾಸಾನಾಸಸಾವಾರರ್ಹಾರ್ಥ್ಯಾ್‌ 
Cn ವಾರ (ರಾಗಾ ಮಾರಾ 
an ನ ಮಾ ಮವ ಮಾರ 
en mace 
C—O 
mae ರ ರ್ಸ್ಪ್ಪ್ಪ್ಪ್ಪ್ಪ 
Tn 
TR ಮಾ ನಾನಾನಾ 
Um 
ee 


ಟಯರ್ಸ್‌ & ಟ್ಯೂಬ್‌ಗಳ ಮಾರಾಟ ಮತ್ತು ವೀಲ್‌ ಎಲೈನ್‌ಮೆಂಟ್‌ 





ಉದ್ದಿಮೆ 
ಪರವಾನಿಗೆ ಶುಲ್ಕ 
ರೂ. ಗಳಲ್ಲಿ 


800.00 
1500.00 
1200.00 
2000.00 
1000.00 
1500.00 
5000.00 
2000.00 
1000.00 
2000.00 
1000.00 
2000.00 

300.00 
1000.00 
2000.00 

500.00 

800.00 

500.00 
1000.00 
1000.00 
1000.00 
2000.00 
1000.00 
3000.00 
5000.00 
1000.00 

500.00 
1000.00 
1000.00 

800.00 
1000.00 

500.00 
1000.00 


2000.00 


೫೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


ಭಾಗ ೬ 





ಉದ್ಯಮದ ಸ್ವರೂಪ 


TT 
ames 
apes UT 
ame TT 
[TTT 
[a ov minis sme mg ಸಾ 
[a manne me ಕಾ ರು 1 1” ು 


RE OR ಖಾಸಗಿ ಒಳರೋಗಿಗಳ ಆಸ್ಪತ್ರೆ 20 ಹಾಸಿಗೆಗಳು ಮೀರಿದ್ದಲ್ಲಿ 50 ರ ತನಕ 


43 


44 


46 


47 


48 


49 


50 


50 


5 


52 


53 


54 


i 
[ig 
ಔತಾ ದೃಷ್ಟಿ ಸಂಬಂಧದ ಕನ್ನಡಕಗಳ ಅಂಗಡಿ ( ಆಪ್ಟಿಕಲ್‌ ಶಾಪ್‌ ) 

eam 
TR — 
i 
—[— 
i 
i — 
ಗಾ ಮಾರ್ಷ್‌ 
a 
i 
ದ ಾರವಾರ್ವಾರ್ಸಾರರ್ಟಾರ್‌ 
ಸಾವರಾರಿ»1 1 1 1 1೦1 1 1 17ಧಭರೂ್ಮ್ವ್ಪ್‌ 
ವಾವಾವಾರ್ಮಾರ್ಸರ್ಸಾರಾಾ್‌ 
[os em 1 ಇ -*1ರ್ಗಾ 
Tp 
TT 
[ane om 


ಸ್‌ ಗ್ರಾ 


111 ಸಣ್ಣ ಹೋಟೆಲ್‌( ಸೀಟಿಂಗ್‌ ವ್ರವಸ್ಥೆ 10 ಜನಕ್ಕಿ೦ತ ಕಡಿಮೆ ಕುಳಿತು ಕೊಳ್ಳುವ ವವಸ್ಥೆ) 
ಣಿ ಥಿ ಠ ಸ್ಭ ಥಿ 


ಉದ್ದಿಮೆ 
ಪರವಾನಿಗೆ ಶುಲ್ಕ 
ರೂ. ಗಳಲ್ಲಿ 


500.00 
1000.00 
3000.00 
5000.00 

500.00 
1000.00 
2000.00 
2000.00 
3500.00 
5000.00 
1000.00 
1000.00 

800.00 

500.00 
1000.00 

800.00 
1000.00 
2000.00 
2000.00 
1500.00 
3000.00 
2000.00 

500.00 
1000.00 
1000.00 
3000.00 
2000.00 
3000.00 


1000.00 


500.00 
500.00 


800.00 





ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೫೦೯ 





ಉದ್ದಿಮೆ 
ಉದ್ಯಮದ ಸ್ವರೂಪ ಪರವಾನಿಗೆ ಶುಲ್ಕ 
ರೂ. ಗಳಲ್ಲಿ 


ದರದ ಪಾರಾರ್ವರ್ಷಾರಾಷ ವಾರು 


ಹೋಟೆಲ್‌ ( ಸೀಟಿಂಗ್‌ ವ್ಯವಸ್ಥೆ 15 ಜನಕ್ಕಿಂತ ಹೆಚ್ಚು ಆದರೆ 20 ಜನಕ್ಕಿಂತ ಕಡಿಮೆ ಕುಳಿತು ಕೊಳ್ಳುವ 
ಕ | ತೆ ಈ 2000.00 
V ವ್ಯವಸ್ಥೆ) 
ಹೋಟೆಲ್‌ ( ಸೀಟಿಂಗ್‌ ವ್ಯವಸ್ಥೆ 20 ಜನಕ್ಕಿಂತ ಹೆಚ್ಚು ಆದರೆ 30 ಜನಕ್ಕಿಂತ ಕಡಿಮೆ ಕುಳಿತು ಕೊಳ್ಳುವ ಜೆ 
VI ವ್ಯವಸ್ಥೆ) j 
ಔಷ ಸಾಪ 
CR) 


ಜ ಸ ಫಿ 
a [as ox ಮಿರ ಪವನಜ 
eee en 
NN CEN NN 
om cmc | 
orem sen woes ದರಾ 
NN CEN TN 
CNN NN ETN 
C—O 
Seas me 
mame ne 
CNN TN NN TN 
em wa 
CNN NTN 
emma 
eam memae me 
Ree gem ms 
Bp as mo me 
ಾರರ್ಪಧ[ನನಾಾಸಾ oss mm 
i 
C—O 
[or ros orgs 2 sr me 
NN TN ETON 
Ee 
ee 
[in ci or pugs os me 
ons mmeg me 





೫೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ಭಾಗ ೬ 





ಉದ್ದಿಮೆ 
ಉದ್ಯಮದ ಸ್ವರೂಪ ಪರವಾನಿಗೆ ಶುಲ್ಕ 
ರೂ. ಗಳಲ್ಲಿ 


ವ್ಯಾಪಾರ ದೊಡ್ಡದು 800.00 
ಪಾರ ಸ 
ಣಿ 
ಪಾ 
ಈ 


8 


ಕ್ರ 
ಸಂ 
88 


10 ಕೊಠಡಿಗಳ ತನಕ 
TT —————— 
Ns 


೦೦ 
[9] 


Il 
y 
5 ಕೊಡಡಿಗಳಿಗಿಂತ ಹೆಚ್ಚಿನ ಕೊಠಡಿಗಳಿದ್ದಲ್ಲಿ ( ಹವಾನಿಯಂತ್ರಿತ) 


೦೦ 
KS 


ತಾ 
ಮದ್ದುಗುಂಡು ತಾತ್ತಾಲಿಕ 500.00 
ಮದ್ದುಗುಂಡು ಖಾಯಂ 1500.00 
ಪ 500.00 


ens es 
NN CCN TN 
ON NN CN EN 
Smee ma 
Sess en 
ಸಾರು); ಸಜಾ smn one Ton 
Sms Ts 
is i is 
Sis 
|| ಶಾಮಿಯಾನ, ಕುರ್ಚಿ, ಟೇಬಲ್‌ ಪಾತ್ರೆಗಳು ಇತ್ಯಾದಿಗಳನ್ನು ಬಾಡಿಗೆಗೆ | 100000 
asso Tn 
EN NN CN EN 
ois 
ರಾ NN EN EN 
NN CEN EN 
NN ESN ON 





ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೫೧೧ 





ಈಗಾಣ ಗಾಾಾ್‌ :: 
ಉದ್ಯಮದ ಸ್ವರೂಪ ಪರವಾನಿಗೆ ಶುಲ್ಕ 
ರೂ. ಗಳಲ್ಲಿ 
| 107 |... |ರಸಗೊಬ್ಬರ ಮಾರಟ. | 80000 
ಸಾ]; ; 7 CN TN 
CNN CET ೫7 
ON NN CN EN 
ON SN CN ETN 
EN ; ರ CN EN 
ON NN CN EN 
ON SN CEN EN 
NN CN LN 
ie - 1 ಕಂಪ್ಯೂಟರ್‌ ಸಾಫ್ಟ್‌ವೇರ್‌ ಡೆವಲಪ್‌ಮೆಂಟ್‌ & ಲೇಸರ್‌ ಪ್ರಿಂಟಿಂಗ್‌ 500.00 
ON NN CN EL 
ON NN CN EN 
NN CCN ETN 
NN EN EN 
EN NN CN EN 
EES NS ಸಾಹಾ 77 ಸ 
ಹಣಕಾಸು ಸಂಸ್ಥೆ 500.00 
ನ 
ಒಣಗೇರು ಹ ಅದರಿಂದ ತಯಾರಿಸುವ ಆಹಾರ ಪದಾರ್ಥಗಳ ಮಾರಾಟ ಟ್ರೇಡಿಂಗ್‌ 
CN NN CN EN 
ರ; 7 CEN LN 
NN CN EL 
EN NEN ETN 
= ಸೋಲಾರ್‌ ಸಿಸ್ಟಮ್ಸ್‌ ಇನ್‌ವರ್ಟರ್‌ ಬ್ಯಾಟರಿ, ವಾಟರ್‌ ಹೀಠರ್‌, ಪೆನಲ್‌ ಮಾರಾಟ 500.00 
Bs ರಾ 
CN SN CSN EN 
NN CEN CN 
EN NN CN EL 
71 EN EN 
NN CEN ETN 





ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ಭಾಗ ೬ 


ಉದ್ಯ ಮದ ಸ್ವರೂಪ ಪರವಾನಿಗೆ ಶುಲ್ಕ 
ರೂ. ಗಳಲ್ಲಿ 

EN NCEE LN 
EN NN SN 
ee 
7 ವಾ 
CN NESE EN 
LN NL TEN TN 
ಇ|71 7 CN SN 
EN NE LN 
CN NTN EN 
eT 
CN NT SEN TN 


ಮೇಲೆ ವಿವರಿಸಿದ ಉದ್ಯಮ ಸ್ವರೂಪ ಪಟ್ಟಿಯಲ್ಲಿ ಇಲ್ಲದ ಉದ್ಯಮಗಳನ್ನು ನೆಡೆಸುವ ಸಂದರ್ಭದಲ್ಲಿ ಸದ್ರಿ ಉದ್ಯಮಗಳಿಗೆ 
ಪೌರಾಯುಕ್ತರು/ಮುಖ್ಯಾಧಿಕಾರಿಯವರು ನಿಗದಿಪಡಿಸುವ ಪರವಾನಿಗೆ ಶುಲ್ಕವು ಅಂತಿಮವಾಗಿರುತ್ತದೆ. 








ಮೇಲೆ ಸೂಚಿಸಲ್ಪಟ್ಟ ಪ್ರಕಾರ ವ್ಯಾಪಾರ ಯಾ ಉದ್ದಿಮೆದಾರರು ಮಾರ್ಚ್‌ ತಿಂಗಳ 1ನೇ ತಾರೀಕಿನೊಳಗೆ (ರಜಾ ದಿನವಾದರೆ ಮುಂದಿನ ದಿನ) 
ಪರವಾನಿಗೆ ನವೀಕರಿಸಲು ನಿಗಧಿಪಡಿಸಿದ ಪರವಾನಿಗೆ ಶುಲ್ಕವನ್ನು ನಗದಾಗಿ ಯಾ ಚೆಕ್ಕಿನ್‌ ಮೂಲಕ ಪಾವತಿ ಮಾಡಿ ಅರ್ಜಿ ಸಲ್ಲಿಸಲು ತಪ್ಪಿದಲ್ಲಿ ಅವರು 
ತಪಿತಸ್ಥರಾಗುವರು ಮತ್ತು ಅವರ ಅರ್ಜಿಗಳೊಂದಿಗೆ ಈ ಕೆಳಗೆ ಕಾಣಿಸಿದಂತೆ ಹೆಚ್ಚುವರಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುವುದು. 

ಅ) ಮೊದಲ ತಿಂಗಳ ಅವಧಿಗೆ ಶೇಕಡಾ 25 ( ಮೇ 31ರ ಒಳಗಿನ ಅವಧಿಗೆ) 

ಆ) 4ರಿಂದ 6 ತಿಂಗಳ ಅವಧಿಗೆ ಶೇಕಡಾ 50 ( ಜೂನ್‌ 1ರಿಂದ ಆಗಸ್ಟ್‌ 31ರ ಒಳಗಿನ ಅವಧಿಗೆ) 

ಇ) 7 ರಿಂದ 9 ತಿಂಗಳ ಅವಧಿಗೆ ಶೇಕಡಾ 75( ಸೆಪ್ಟೆಂಬರ್‌ 1 ರಿಂದ ನವೆ೦ಬರ್‌ 30ರ ವರೆಗಿನ ಒಳಗಿನ ಅವಧಿಗೆ) 


ಆಡಳಿತಾಧಿಕಾರಿಗಳು 
೧.016 ಪುರಸಭೆ, ಕುಂದಾಪುರ 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು. 


